ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


601 (793) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಈ ಹಿಂದೆ ಸರ್ಕಾರವು ನೀಡಿದ್ದ ಭರವಸೆಯ ರೀತ್ಯಾ ಎನ್‌.ಪಿ.ಎಸ್‌. ರದ್ದತಿಯ ಕುರಿತು ಚರ್ಚಿಸಲು ಸಮಿತಿಯನ್ನು 
ರಚಿಸಲಾಗಿದೆಯೇ; 


(ಆ) ಸಮಿತಿಯನ್ನು ರಚಿಸಿದ್ದಲ್ಲಿ, ಸಮಿತಿಯು ಯಾವ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ; 


(ಇ) ಎನ್‌.ಪಿ.ಎಸ್‌. ರದ್ದತಿಯ ಬಗ್ಗೆ ಸಮಿತಿಯ ನಿಲುವೇನು ; ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆಯೇ ? (ವಿವರ 
ನೀಡುವುದು) 


